ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 233 
ಸಂಖ್ಯೆ: y 
ಮಾನ್ಯ ಸದಸ್ಯರ ಹೆಸರು ಡಾ: ತಳವಾರ್‌ ಸಾಬಣ್ಣ 
(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು ಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 13.09.2021 
ಪ್ರಶ್ನೆ ( ಉತ್ತರ 
(ಅ) ರಾಜ್ಯದಲ್ಲಿರುವ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ 


ವಿಶ್ವವಿದ್ಯಾಲಯಗಳ | ವಿಶ್ವವಿದ್ಯಾನಿಲಯಗಳಲ್ಲಿನ ಅಧ್ಯಯನ ಪೀಠಗಳ ವಿವರ ಈ 
ಲ್ಲಿನ ಅಧ್ಯಯನ | ಕೆಳಕಂಡಂತಿದೆ.- 
ಪೀಠಗಳ ಸಂಖ್ಯೆ 


ಎಷ್ಟು: ಹ ವಿಶ್ವವಿದ್ಯಾನಿಲಯದ ಹೆಸರು 
1 | ಬೆಂಗಳೂರು ವಿಶ್ವವಿದ್ಯಾನಿಲಯ 
2 | ಮೈಸೂರು ವಿಶ್ವವಿದ್ಯಾನಿಲಯ 
1 3 | ಗುಲ್ಬರ್ಗ ವಿಶ್ವವಿದ್ಯಾನಿಲಯ, 
4 | ಕರ್ನಾಟಕ ವಿಶ್ವವಿದ್ಯಾನಿಲಯ 
5 | ಕುವೆಂಪು ವಿಶ್ವವಿದ್ಯಾನಿಲಯ 


ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ 
ಮಂಗಳೂರು ವಿಶ್ವವಿದ್ಯಾನಿಲಯ 
"| ಕರ್ನಾಟಿಕ ರಾಜ್ಯ ಮುಕ್ತ 
ವಿಶ್ವವಿದ್ಯಾನಿಲಯ 
ಜಾನಪದ ವಿಶ್ವವಿದ್ಯಾನಿಲಯ 
ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ 
ವಿಜಯನಗರ ಶ್ರೀಕೃಷ್ಣದೇವರಾಯ 
ವಿಶ್ವವಿದ್ಯಾನಿಲಯ - 
12 | ತುಮಕೂರು ವಿಶ್ವವಿದ್ಯಾನಿಲಯ 13 
13 | ದಾವಣಗೆರೆ ವಿಶ್ವವಿದ್ಯಾನಿಲಯ 02 
ಅಕ್ಕಮಹಾದೇವಿ ಮಹಿಳಾ 
ವಿಶ್ವವಿದ್ಯಾನಿಲಯ 
ಕರ್ನಾಟಿಕ ರಾಜ್ಯ ಡಾ: ಗಂಗೂಬಾಯಿ 
15 | ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ - 
ಕಲೆಗಳ ವಿಶ್ವವಿದ್ಯಾನಿಲಯ 
' 16 | ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ § 
17 | ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ - 
18 | ಮಹಾರಾಣಿ ಕ್ಷಷ್ಕರ್‌ ವಿಶ್ವವಿದ್ಯಾನಿಲಯ —— 
19 | ಕರ್ನಾಟಿಕ ಸಂಸ್ಕೃತ ವಿಶ್ವನಿದ್ಯಾನಿಲಯ 
20 _| ರಾಯಚೂರು ವಿಶ್ವವಿದ್ಯಾನಿಲಯ - 
21 | ನೃಪತುಂಗ ವಿಶ್ವವಿದ್ಯಾನಿಲಯ * - 
22 | ಮಂಡ್ಯ ಕ್ಷಷ್ಕರ್‌ ವಿಶ್ವವಿದ್ಯಾನಿಲಯ ಕ 
We ಒಟ್ಟು ಅಧ್ಯಯನ ಪೀಠಗಳ ಸಂಖೆ 123 


tO) OV vj 


- 
[e] 


— 
EN 


ಭರ 


ql! 


ಅಧ್ಯಯನ ಮತ್ತು 
ಸಂಶೋಧನೆ 


ಸಪ್ರೀಯಗೊಳಿಸಲು 
|. ಸರ್ಕಾರವು .. ಕೈಗೊಂಡ | 
ಕ್ರಮಗಳೇನು; 


(ಇ)| ಅಧ್ಯಯನ ಪೀಠಗಳಿಗೆ 

ಬೇಕಾದ ಮೂಲಭೂತ 
Wer 

L ಒದಗಿಸಲಾಗಿದೆಯೆಿ 

(ಈ) ಅಧ್ಯಯನ ಪೀಠಗಳು 

ಸಕ್ರೀಯವಾಗಿ ನಡೆಯಲು 

ವಿಶ್ವವಿದ್ಯಾನಿಲಯಗಳು 


ವಿಫಲವಾಗಲು 
ಕಾರಣಗಳೇಮ? 


ಗ ಅಧ್ಯಯನ ಫೀಡಗಳನ್ನು | ರಾಜ್ಯದ ವತ್ನವಿದ್ಯಾನಿಲಯಗಳಲ್ಲಿ ಅಧ್ಯಯನ ಪೀಠಗಳನ್ನು | 


ಅಧ್ಯಯನ ನಡೆಸಲು ಅನುವಾಗುವಂತೆ ವಿಶ್ವವಿದ್ಯಾಲಯಗಳ | - 
ಶೈಕ್ಷಣಿಕ ಸಂಪನ್ಮೂಲಗಳು ಹಾಗೂ ಪರಂಪರೆಯನ್ನು ಗಣವ್ಯದ್ಧಿ | 

ಗೂ  ಉತ್ಕೃಷ್ಟಗೊಳಿಸುವ ಉದ್ದೇಶದಿಂದ ಭಾರತ 
ನಾಗರೀಕರಾಗಿರುವ ಅಥಮಬಾ ಭಾರತೀಯ ಮೂಲದವರಾಗಿರುವ 


ಡಲ್‌ ಪ್ರಶಸಿ ವಿಜೇತರು ಶ್ರೇಷ-ಹಾಗೂ. ಸುಪ್ರಸಿದ್ದ. ee 


ವ್ಯಕ್ತಿಗಳ ಹೆಸರಿನಲ್ಲಿ ಅಧ್ಯಯನ ಪೀಠಗಳನ್ನು ಸ್ಥಾಪಿಸುವ 
ಹಾಗೂ ಈ ಪೀಠಗಳಿಗೆ ಅನುದಾನ ಒದಗಿಸುವ ಯೋಜನೆಯನ್ನು 
ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದಿಂದ ಉಪಕ್ರಮಿಸಿ 
ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲಾಗಿದೆ. 


ವಿಶ್ವವಿದ್ಯಾಲಯಗಳು ಶೈಕ್ಷಣಿಕ  ಸ್ಮಾಯತ್ತತೆಯನ್ನು 
ಹೊಂದಿರುವ ಹಿನ್ನೆಲೆಯಲ್ಲಿ ಯುಜಿಸಿ ಮಾರ್ಗಸೂಚಿಗಳ ಪುಕಾರ 
ಪೀಠಗಳಲ್ಲಿ ಅಧ್ಯಯನ . ಹಾಗೂ ಸಂಶೋಧನೆಯನ್ನು 
ವಿಶ್ಯವಿದ್ಯಾಲಯಗಳ ಹಂತದಲ್ಲಿಯೇ 
ಸಕ್ರೀಯಗೊಳಿಸಬೇಕಾಗುತ್ತದೆ. 


ಉನ್ನತ ಶಿಕ್ಷಣ ಇಲಾಖೆಯಡಿಯ ವಿಶ್ವವಿದ್ಯಾಲಯಗಳಲ್ಲಿ 
ಕಾರ್ಯವಿರತವಾಗಿರುವ ಅಧ್ಯಯನ ಪೀಠಗಳ ಪೈಕಿ ಬಹುತೇಕ 


-| ಪೀಠಗಳಿಗೆ ಆರಂಭಿಕ ಮೂಲ ಧನವನ್ನು ರಾಜ್ಯ ಸರ್ಕಾರದಿಂದ 


ಮಂಜೂರು ಮಾಡಲಾಗಿದೆ. ಈ ಮೂಲಧನದಿಂದ ಲಭ್ಯವಾಗುವ 
ಬಡ್ಡಿ ಹಾಗೂ ವಿಶ್ವವಿದ್ಯಾಲಯದ ಆಂತರಿಕ 
ಸಂಪನ್ಮೂಲಗಳಿಂದ ಭರಿಸಿ ಮೂಲಭೂತ ಸೌಕರ್ಯಗಳನ್ನು 
ವಿಶ್ವವಿದ್ಯಾಲಯಗಳಿಂದಲೆೇ ಕಲ್ಪಿಸಿಕೊಂಡು ಪೀಠಗಳ 
ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ. 


ಅಧ್ಯಯನ ಪೀಠಗಳನ್ನು ಸಕ್ರಿಯವಾಗಿಸಲು ಅಗತ್ಯ 


ಕ್ರಮವಹಿಸಲು ವಿಶ್ವವಿದ್ಯಾನಿಲಯಗಳಿಗೆ ಸೂಚಿಸಲಾಗುವುದು. 


me 
ಸಂಖ್ಯೆ: ಇಡಿ 223 ಯುಎನ್‌ಇ 2021 


(ಡಾ: ಅಶ್ವಥ್‌ ಹಿರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಫೌಶಲ್ಯಾಭಿವೃದ್ದಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


